ಕರ್ನಾಟಕ ವಿಧಾನ ಪರಿಷತು 


ಮ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 962 
ಸದಸ್ಯರ ಹೆಸರು ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ 
ಉತ್ತರಿಸುವ ದಿನಾಂಕ 13.03.2020 
ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 
ಕ್ರ 
bad ಪ್ರಶ್ನೆ ಮಾಹಿತಿ 
ಅ) | ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಜಿಲ್ಲೆಗಳ ಕಲ್ಯಾಣ ಕರ್ನಾಟಕೆ ವ್ಯಾಪ್ತಿಯ ಜಿಲ್ಲೆಗಳ್ಲ್‌ಮಹಳಾ ಮತ್ತು ಮಕ್ಕಳ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಭಿವೃದ್ಧ ಇಲಾಖೆಯಲ್ಲಿ "ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 404 


ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು; 
(ಜಿಲ್ಲಾವಾರು ' ಮಾಹಿತಿ ನೀಡುವುದು) 


ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


ಆ | ಬೀದರ್‌ ಬಿಲ್ಲೆಗಳ ಎಲ್ಲಾ ವಿಧಾನ ಸಭಾ] ದರ್‌ ಜಲ್ಲಿ ಎಲ್ಲಾ ನಧಾನ ಸಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರುವ 
ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರುವ ಅಂಗನವಾಡಿ ಅಂಗನವಾಡಿ "ಕೇಂದ್ರಗಳ ; ಸಂಖ್ಯೆ:16646 
ಕೇಂದ್ರಗಳ ಸಂಖ್ಯೆ ಎಷ್ಟು ಖಾಲಿ ಇರುವ 


ಮೇಲ್ವಿಚಾರಕರ ಹುದ್ದೆಗಳೆಷ್ಟು; ಹೊಸ ಹುದ್ದೆಗಳ 
ಸೃಷ್ಟಿ ಮತ್ತು ನೇಮಕಾತಿಗೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


* ಬೀದರ್‌ ಜಿಲ್ಲೆಗಳ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಟ್ಟು 
14 ಮೇಲ್ವಿಚಾರಕಿಯರ 'ಹುದ್ದೆಗಳು ಖಾಲಿ ಇರುತ್ತವೆ. 


* ಮೇಲ್ವಿಚಾರಕರ ಹೊಸ ಹುದ್ದೆಗಳ ಸೃಷ್ಟಿಗೆ ಕೇಂದ್ರ ಸರ್ಕಾರದಿಂದ 
ಮಂಜೂರಾತಿ ಪಡೆಯಬೇಕಾಗಿರುತ್ತದೆ. 


* ಬೀದರ್‌ ಜಿಲ್ಲೆಗೆ ಸಂಬಂಧಿಸಿದಂತೆ, 2019ನೇ ಸಾಲಿನಲ್ಲಿ ಕರ್ನಾಟಕ 
ಲೋಕ ಸೇವಾ ಆಯೋಗದಿಂದ ಆಯ್ಕೆಯಾದ 21 ಅಭ್ಯರ್ಥಿಗಳಿಗೆ 
ನೇಮಕಾತಿ ಆದೇಶ ನೀಡಲಾಗಿದೆ. 


2018-19, 2019-20ನೇ ಸಾಲಿನಲ್ಲಿ ಬೀದರ್‌ 
ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು 
ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ; 
ಎಷ್ಟು ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯ 
ನಿರ್ವಹಿಸುತ್ತಿವೆ; (ಮಾಹಿತಿ ಒದಗಿಸುವುದು) 


ಬೀದರ್‌ ಜಿಲ್ಲೆಯಲ್ಲಿ 2018-19ನೇ ಸಾಲಿನಲ್ಲಿ 24 ಅಂಗನವಾಡಿ ಕಟ್ಟಡಗಳು 
ಹಾಗೂ 2019-2020ನೇ ಸಾಲಿನಲ್ಲಿ 25 ಅಂಗನವಾಡಿ ಕಟ್ಟಡಗಳನ್ನು 
ನಿರ್ಮಿಸಲಾಗಿದೆ. 487 ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿವೆ. 


ತರಾಗಾಣ/ಮಹಾರಾಷ್ಟ ರಾಜ್ಯಗಳ ಗಡಿ 
ಭಾಗದ ಹಳ್ಳಿಗಳಲ್ಲಿರಿವ ಅಂಗನವಾಡಿ 
ಕೇಂದ್ರಗಳ ಹಾಗೂ ಸಿಬ್ಬಂದಿಗಳ ಸ್ಥಿತಿಗತಿಗಳ 
ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಲಭ್ಯವಿದೆಯೇ? 
(ಸಂಪೂರ್ಣ ವಿವರ ನೀಡುವುದು) 


ತೆಲಂಗಾಣ/ಮಹಾರಾಷ್ಟ್ರ ರಾಜ್ಯಗಳ ಗಡಿ ಭಾಗದಲ್ಲಿರುವ ಹಳ್ಳಿಗಳಲ್ಲಿರುವ 
ಅಂಗನವಾಡಿ ಕೇದಗೆ ಹಾಗೂ ಸಿಬ್ಬಂದಿಗಳ ಸ್ಥಿತಿಗತಿಗಳ ಬಗ್ಗೆ ಸರ್ಕಾರಕ್ಕೆ 
ಮಾಹಿತಿ ಲಭ್ಯವಿದೆ 


ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ಸಂ: ಮಮ 97 ಎಸ್‌ಜೆಡಿ 2020 


(ಶಶಿಕಲಾ ಅ. ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚಿವರು. 


ಅತಂಕ 


C:\Users\sa2-wcd\Downloads\annexure-1 


ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಖಾಲಿ ಹುದ್ದೆಗಳ ಜಿಲ್ಲಾವಾರು ವಿವರ 


ಹಿರಿಯ ಮುಖ್ಲೋ ಹಿರಿಯ 
ಉಪ ಸಂರಕಣಾಧಿ ಹಿ.ಮೇಲ್ತಿ ಮೇಲ್ಪಿ p ಗೃಹಪಾಲಕ/ |ಬೆರಳಚುಗ ವಾಹನ ಅಡುಗೆ 

ಕ್ರ 21 ಸಹಾಯಕ ಶಿ.ಅ.ಯೋ. ಪ.ದ.-1 ey ಹ.ದ.-2 ನ| ಪ್ರದಸ. ವ; ಪಾ ಶಿಕ್ಷಕರು | ದ್ವಿದಸ 9 ಈ ರಕ್ಷಕ ಗ್ರೂ ಡಿ ೬ 

ಕ್ರಸಂ] ಜೆಳ್ಲೆ [ರ್ಡೇಶಕರು| ಸರ್‌ ಕಾರಿ ಚಾರಕ | ನಸ | ಬ್ರಾದ 2 ನರು | ದ್ವಿದಸ | ಗ್ವಜಪಾಲಃ | ಇರರು [ನ್‌ಸನ [ಲರು [5ರ] ಬ್ಹವರ [ನ್‌ ಡಿ] ಒಟ್ಟು 
ನಿರ್ದೇಶಕರು ಧ್ಯಾಯರು 9 ಚಾಲಕರು 
p 

1 ಬಳ್ಳಾರಿ 0 2 2 4 0 6 13 13 0 2 0 2 5 4 0 4 10 5 27 99 

2 ಬೀದರ್‌ 0 2 2 0 0 5 10 ವ) 14 1 4 4 4 6 0 2 2 1 1 63 

3 ಗುಲ್ಬರ್ಗಾ 1 2 5 2 0 1 17 10 0 2 4 2 3 5 0 5 8 7 19 93 

4 ಕೊಪ್ಪಳ 1 3 1 0 0 2 10 6 0 0 0 0 2 3 0 1 3 2 8 42 

a's 

5 ರಾಯಚೂರು 1 2 7 2 1 4 15 14 0 0 4 6 1 2 0 4 5 2 7: 77 

6 ಯಾದಗಿರಿ 1 2 0 0 0 0 8 8 2 0 0 0 1 1 1 0 1 2 3 30 
ಒಟ್ಟು 4 13 17 8 1 18 73 56 16 5 12 14 16 ph 4 1 16 29 19 65 404 


ure-13/12/2020 


(2 
A ಅನುಬಂಧ-2 
ಶ್ರೀ ರಘುನಾಥರಾವ್‌ ಮಲ್ಯಾಪೂರೆ(ವಿಧಾನ ಸಭೆಯಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ:883(962)ರ ಉಪ ಪ್ರಶ್ನೆ:(ಈ) ಗೆ ಅನುಬಂಧ 
ತೆಲಂಗಾಣ/ಮಹಾರಾಷ್ಟ್ರ ರಾಜ್ಯಗಳ ಗಡಿ ಭಾಗದ ಹಳ್ಳಿಗಳಲ್ಲಿರುವ ಅಂಗನವಾಡಿ ಕೇಂದ್ರಗಳ ಹಾಗೂ ಸಿಬ್ಬಂದಿಗಳ ಮಾಹಿತಿ 
B T - ಅಂಗನವಾಡಿ ಕಾರ್ಯಕರ್ತೆಯರು] ಅಂಗನವಾಡಿ ಸಹಾಯಕಿಯರು ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಿಸುತ್ತಿರುವ ಸ್ಥಳಗಳ ಮಾಹಿತಿ 
lists 
ಅಂಗನವಾಡಿ TT 1 

ಕ್ರಸಂ. ಜಿಲ್ಲೆಯ ಹೆಸರು ಮಂಜೂರಾದ ಕಾರ್ಯನಿರತ | ಮಂಜೂರಾದ | 
wd ಈ ಕೇಂದಗಳ ಸಂಖೆ ಸಂತ ಕಟಡ ಸ ಡಿ ಸ 

N | ದ್ರಗಳ ಸ ್ಯ ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಈ ದೆಗಳು ಸ್ವಂತ ಕಟ್ಟ | ಸರ್ಕಾರಿ ಬಾಡಿಗೆ ಸಮುದಾಯ | ಶಾಲಾ ಕಟ್ಟಡ ಒಟ್ಟು 

1 |ಬೆಳಗಾಂ 263 263 259 263 248 154 11 [ 66 | 15 | 17 263 

8 | —— 
2 |ವಿಜಯಪುರ 32 32 31 31 30 23 0 6 1 2 32 
| T- | 

3 [ಬೀದರ್‌ 61 61 58 Kj 61 56 52 1 iy 5 1 | 2 61 
| ಕಲಬುರ್ಗಿ 89 89 87 88 80 77 0 8 1 (8 3 89 

5 |ಯಾದಗಿರಿ 40 40 38 40 [ 36 34 | 0 6 0 0 40 

6 [ರಾಯಚೂರು 53 53 53 | 53 53 38 1 10 | 0 ಕ್‌ 4 53 

| -— 
ಒಟ್ಟು 538 538 526 536 503 378 13 101 18 28 538 


